ಕರ್ನಾಟಕ ವಿಧಾನ ಪರಿಷತ್ತ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ :15 
ಸದಸ್ಯರ ಹೆಸರು : ಶ್ರೀ ಆರ್‌: ರಾಜೇಂದ್ರ ರಾಜಣ್ಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 
ಉತ್ತರಿಸುವ ದಿನಾಂಕ + 15-02-2022 
ಉತ್ತರಿಸುವ ಸಚಿವರು ; ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
” ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ 
ನಾಗರಿಕರ ಸಬಲೇಕರಣ ಇಲಾಖಾ ಸಚಿವರು. 
ಕ್ರಸಂ ಪೆಕ್ನೆ ಹತ್ತರ 
ಅ) | ತುಮಕೂರು ಜಿಲ್ಲೆಯಲ್ಲಿ | ತುಮಕೂರು ಜಿಲ್ಲೆಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಅಂಗನವಾಡಿ 
ದುರಸ್ಥಿಯಾಗದೆ ಅಪಾಯದ ಕೇಂದ್ರಗಳ ತಾಲ್ಲೂಕುವಾರು ವಿವರ ಈ ಕಛಕಂಡಂತಿದೆ. 
ಅಂಚಿನಲ್ಲಿರುವ ಅಂಗನವಾಡಿ 
ಕೇಂದ್ರಗಳ ಸಂಖ್ಯೆ ಎಷ್ಟು ಕ: | ಹಾಲ್ಲೂಕಿನ ಹೆಸರು J heise 
(ತಾಲ್ಲೂಕುವಾರು ಮಾಹಿತಿ ಸಂ Ws ಕೇಂದ್ರಗಳ ಸಂಖ್ಯ 
ನೀಡುವುದು.) 1] ಚಿಕ್ಕನಾಯಕನಹಳ್ಳಿ 7 
p) ಗುಬ್ಬಿ - i8 
3 Tಹೊರಟಿಗೆರೆ 4 
4 ಈಾಚಿಗಲ್‌ 6 
5 1ಮಧುಗಿರಿ | 12 
6 | ಪಾವಗಡ 5 
7 ಶಿರಾ 7 
8 | ತಿಪಟೂರು 2 
9 | ತುಮಕೂರು(್ರಾ) 5 
10 | ತುಮಕೂರು(ನ) I 
1 [ಈುರುವೇಕರೆ 7 
ಒಟ್ಟು 74 
ಆ) ಮಕ್ಕಳ ಸುರಕ್ಷತೆಯ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಶಿಥಿಲಗೊಂಡ 
ದೃಷ್ಟಿಯಿಂದ ದುರಸ್ಥಿಯಾಗದೆ ಅಂಗನವಾಡಿಗಳನ್ನು ಸಮೀಪದ ಬಾಡಿಗೆ ಕಟ್ಟಡ, ಸಮುದಾಯ 
ಅಪಾಯದ ' ಅಂಚಿನಲ್ಲಿರುವ | ಭವನ ಮತ್ತು ಶಾಲಾ ಕಟ್ಟಡಗಳಿಗೆ ಸ್ಥಳಾಂತರಿಸಲಾಗಿದೆ. ಅನುದಾನ 
ಅಂಗನವಾಡಿ ಕಟ್ಟಡಗಳನ್ನು | ಲಭ್ಯತೆಗನುಗುಣವಾಗಿ ಸದರಿ ಅಂಗನವಾಡಿ ಕಟ್ಟಡವನ್ನು ವಿವಿಧ 
ಪುನರ್‌ ನಿರ್ಮಿಸಲು | ಯೋಜನೆಗಳಡಿ ಪುನರ್‌ ನಿರ್ಮಿಸಲು ಕ್ರಮವಹಿಸಲಾಗುವುದು. 
ಸರ್ಕಾರ ಯಾವ ಕ್ರಮ oo 
ಕೈಗೊಂಡಿದೆ? 
(ತಾಲ್ಲೂಕುವಾರು ಪಟ್ಟಿ 
ನೀಡುವುದು.) 


ಸಂ: 


ಮಮ 26 ಐಸಿಡಿ 2022 


KR ಅಳ, 
ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರೆ ಸಬಲೀಕರಣ ಸಚಿವರು. 


